ಕರ್ನಾಟಕ ವಿಧಾನ ಪರಿಷತ್ತು 


“ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1984 
» ಸದಸ್ಯರ ಹೆಸ ರು : , ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 16.03.2022 
ಉತ್ತರಿಸುವ ಸಚಿವರು : ಕೆಂದಾಯ ಸಚಿವರು -: 
ಕಮ ಪ್ರಶ್ನೆ ಉತ್ತರ 
ಸಂಖ್ಯೆ. 
| (© ree ಕನ್ನಡ ಜಿಲ್ಲೆಯಲ್ಲಿ ಎಷ್ಟ] ದಕಣ ಕನ್ನಡ ಜಿಲ್ಲೆಯಲ್ಲಿ ಲಭ್ಯವಿರುವ ಗೋಮಾಳ 
ಎಷ್ಟು ಗೋಮಾಳ ಜಾಗವು ಲಭ್ಯವಿದೆ; | ಜಮೀನಿನ  ತಾಲ್ಲೂಕುವಾರು' .ವಿವರ ಈ 
(ತಾಲ್ಲೂಕುವಾರು ವಿಸ್ಲೀರ್ಣದೊಂದಿಗೆ | ಕೆಳಕಂಡಂತಿದೆ: ' § 
ಮಾಹಿತಿ ನೀಡುವುದು). ಕ್ರಮ ವಿಸ್ಲೀರ್ಣ 
ಸಂಖ್ಯ | ತೌಲು | ಎಕರೆಗಳಲ್ಲಿ) | 
1. ಮಂಗಳೂರು .|., 553.41 
2 1|ಬಂಟ್ಗಾಳ 131867, 
3. |ಪುತೂರು 73470 
4. |ಬೆಳಂಗಡಿ 1032.37 
5 [ಸುಳ್ಯ 44707 | 
6. ಕಡಬ 215.44 - 
7. ಮುಲ್ಮಿ 170.40 
8. | ಮೂಡಬಿದ್ರೆ 353.91 
-: ಒಟ್ಟು 4825.97 | 
(ಆ) | ಗೋಮಾಳ ಸ್ನಳವನ್ನು ಯಾವ ಸವ್‌ ಗೋಮಾಳ ಜಮಿೀಮುಗಳು ಜಾನುವಾರುಗಳು 
ಉದ್ದೇಶಗಳಿಗೆ ಬಳಕೆ ಮಾಡಲಾಗುತ್ತಿದೆ; | ಮೇಯುವುದಕ್ಕಾಗಿ -: ಕಾಯ್ದಿರಿಸಲು ಇರುವ 
(ಇ ಗೋಮಾಳ ಸ್ಥಳವನ್ನು ಸಂಘ- ಜಮೀನಾಗಿದ್ದು, ಸದರಿ ಜಮೀನುಗಳನ್ನು ಯಾವುದೇ 
ಸಂಸ್ಥೆಗಳಿಗೆ ಮಂಜೂರು ಮಾಡಲು ಸಂಘ ಸಂಸ್ಥೆಗಳಿಗೆ ಮಂಜೂರು ಮಾಡಲು 


ಇರುವ ವನಿಯಮಗಳೇನು; ಯಾವ 
ಯಾವ ಉದ್ದೇಶಗಳಿಗೆ ಗೋಮಾಳ 
ಜಾಗವನ್ನು ಮಂಜೂರು 
ಮಾಡಬಹುದು; (ವಿವರ ನೀಡುವುದು) 


ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 


ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ 
ನಿಯಮ 974) ರಡಿ ಈ ಕೆಳಕಂಡ ಉದ್ದೇಶಗಳಿಗೆ 
ಗೋಮಾಳ ಜಮೀನನ್ನು ಮಂಜೂರು ಮಾಡಲು 
ಅವಕಾಶ ಕಲ್ಪಿಸಲಾಗಿದೆ. 

1. ವಿವೇಶನ ರಹಿತ ವ್ಯಕ್ತಿಗಳಿಗೆ ಮನೆ ನಿವೇಶನಗಳ 
ಉದ್ದೇಶಕ್ಕಾಗಿ. 

ವ್ಯವಸಾಯದ ಉದ್ದೇಶಗಳಿಗಾಗಿ ಅನುಸೂಚಿತ 
ಜಾತಿಗಳು ಅನುಸೂಚಿತ ಪಂಗಡಗಳಿಗೆ ಸೇರಿದ 
ವ್ಯಕ್ತಿಗಳಿಗೆ. 

ಅನಧಿಕೃತ ಸಾಗುವಳಿಯ ಸಕ್ರಮಗೊಳಿಸುವಿಕೆಗೆ. 


Page 1of6 


4. ಗ್ರಾಮದ ನಿವಾಸಿಗಳ ಸ್ಮಶಾನಕ್ಕಾಗಿ. 
"5, ಸರ್ಕಾರದ 
"ಭೂಮಿಯನ್ನು 


ಸಾರಿಗೆ ನಿಗಮ (ಕೆಎಸ್‌.ಆರ್‌.ಟಿಸಿ) ದ ಬಸ್‌ 


ವಿವಿಧ "ಉದ್ದೇಶಗಳಿಗಾಗಿ 
ಮಂಜೂರು ಮಾಡುವುದು 
ಅಥವಾ ಕಾಯಿನಿಸುವುದು ಅಂದರೆ, ಸರ್ಕಾರಿ 
ಶಾಲೆಗಳು, ಕಾಲೇಜುಗಳು, ವಸತಿ ಶಾಲೆಗಳು, 


ಹಾಸ್ಕೆಲ್‌ಗಳು, ಆಸ್ಪತ್ರೆಗಳು, ಅಂಗನವಾಡಿ, 
ಕರ್ನಾಟಕ ವಿದ್ಯುಚ್ನಕ್ತಿ ಪ್ರಸರಣ ನಿಗಮ 
ನಿಯಮಿತದ ಉಪ ಸ್ಕ್ಫೇಷನ್‌ಗಳು 


(ಕೆ.ಪಿ.ಟಿ.ಸಿ.ಎಲ್‌) ಮತ್ತು ಕರ್ನಾಟಿಕ ರಾಜ್ಯ ರಸ್ತೆ 


ಡಿಪೋಗಳಿಗೆ. 


(ಈ) ಕಳೆದ ಐದು ವರ್ಷಗಳಲ್ಲಿ ಯಾವ 
ಯಾವ ಸಂಘ ಸಂಸ್ಥೆಗಳಿಗೆ ಎಷ್ಟು 
ಗೋಮಾಳ ಜಾಗವನ್ನು ಮಂಜೂರು 
ಮಾಡಲಾಗಿದೆ; «ಯಾವ ಉದ್ದೇಶಕ್ಕೆ 
ಮಂಜೂರು ಮಾಡಲಾಗಿದೆ? 
(ಜಿಲ್ಲಾವಾರು ವಿವರ ನೀಡುವುದು) 


— 


ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


(ಹಡತ ಸಂ೦ಖ್ಯೆ:ಕ೦'ಇ 37 ಎಲ್‌ಜಿಎ 2022) 


(ಆರ್‌.ಅಶೋಕ 


ಕಂದಾಯ ಸಚಿವರು 


Page 2 of 6 


ತಿಲ ಶ್ರ ಖೈ 1984ರ ಅ [e) 


"1. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲ್ಲೂಕು, ಜಾಲಾ ಹೋಬಳಿ ಬಾಗಲೂರು ಗ್ರಾಮದ ಸ.ನಂ. 
1 ರಲ್ಲಿ:002 ಗುಂಟೆ ಜಮೀನನ್ನು ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಾಗಲೂರು ಇವರಿಗೆ 
ಮಂಜೂರು ಮಾಡಲಾಗಿದೆ. 

2. ಬೆಂಗಳೂರು ನಗರ ಜಿಲ್ಲೆ, ಯಲಹಂಕ'ತಾಲ್ಲೂಕು, ಸಿಂಗನಾಯಕನಹಳ್ಳಿ ಗ್ರಾಮದ ಸ.ನಂ.111 ರಲ್ಲಿ 
೬37 ರಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ 'ಮಠ ಇವರಿಗೆ ಶೈಕ್ಷಣಿಕ ಉದ್ದೇಶಕ್ಕೆ ಜಮೀನನ್ನು 
ಮಂಜೂರು ಮಾಡಲಾಗಿದೆ 

3. ಬೆಂಗಳೂರು ನಗರ ಜಿಲ್ಲೆ, ಯಲಹಂಕ ತಾಲ್ಲೂಕು, ಹೆಸರಘಟ್ಟ ಹೋಬಳಿ ಇಟಿಗಲ್‌ಪುರ ಗ್ರಾಮದ 
ಸ.ಸಂ. 50ರಲ್ಲಿ 3-38 ಎ/ಗುಂ ಜಮೀನನ್ನು ಕರ್ನಾಟಕ ರಾಜ್ಯಪಾಲರ ಸಚಿವಾಲಯ ನೌಕರರ ಗೃಹ 
ನಿರ್ಮಾಣ ಸಂಘ ಇವರಿಗೆ ಮಂಜೂರು ಮಾಡಲಾಗಿದೆ. 

4. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ತಾಲ್ಲೂಕು, ಯಶವಂತಪುರ ಹೋಬಳಿ *ರೆಗುಡ್ಕಹಳ್ಳಿ 
ಗ್ರಾಮದ ಸ.ನಂ.8 ರಲ್ಲಿ: 4ಎ/ಗುಂ ಜಮೀೀನನ್ನು' ಮಂಜೂರು ಮಾಡಲಾಗಿದೆ. 

' 5. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು ಕೆಂಗೇರಿ ಹೋಬಳಿ, ಕುಂಬಳಗೋಡು 
ಗ್ರಾಮದ ಸನಂ. 182 ರಲ್ಲಿ 9 ಎಕರೆ ಜಮೀನನ್ನು ಪಂಚಶೀಲಾ ಜಿಲೇರ್‌ ಅಸೋಸಿಯೇಷನ್‌ 
ಇವರಿಗೆ ಮಂಜೂರು ಮಾಡಲಾಗಿದೆ. 

6. ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಕರೆಬೇಪುರ ಗಮದ 
ಸನಂ. 43 ರಲ್ಲಿ 35-60 ವಕರೆ ಜಮೀನನ್ನು ಶ್ರೀ ಆದಿಚುಂಚನಗಿರಿ 'ಟ್ರಸ್ಪ ಇವರಿಗೆ ಮಂಜೂರು: 
ಮಾಡಲಾಗಿದೆ. 

7. ಬೆರಿಗಳೂರು" ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು ಹೋಬಳಿ, ಎಳ್ಳೇನಹಳ್ಳಿ 
ಗ್ರಾಮದ ಸ.ನಂ. 49 ರಲ್ಲಿ 8-32 ಎಕರೆ/ಗುಂಟೆ ಜಮೀನನ್ನು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ 
ಮಠ ಇವರಿಗೆ ಮಂಜೂರು ಮಾಡಲಾಗಿದೆ. 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

1. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೋಬಳಿ, ಬೊಮ್ಮವಾದ ಗ್ರಾಮದ ಸನಂ.36 ರಲ್ಲಿ 
2-17 ಎಕರೆ/ಗುಂಟೆ ಜಮೀನನ್ನು ಶ್ರೀ ಗುರುಗುಂಡ ಬ್ರಹ್ಮೇಶ್ವಸ್ವಾಮಿ ವಿದ್ಯಾ ಸಂಸ್ಥೆ ಇವರಿಗೆ 
ಮಂಜೂರು ಮಾಡಲಾಗಿದೆ. 

2. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾ: ದೇವನಹಳ್ಳಿ ಗ್ರಾಮದ ಸ.ನಂ.157 ರಲ್ಲಿ 1.00 
ಎಕರೆ ಜಮೀನನ್ನು ಶ್ರೀ ಒಕ್ಕಲಿಗರ ಸಮುದಾಯ ಭವನ ಇವರಿಗೆ ಮಂಜೂರು ಮಾಡಲಾಗಿದೆ. 


Page 3 of 6 


ಬೆಂಗಳೂರು ಗ್ರಾಮಾ೦ತರ ಜಿಲ್ಲೆ ದೇವಸಹಳಿ ತಾ: ಬೀರಸಲದ್ರ ಗ್ರಾಮದ ಸ.ನಂ.11 ರಲ್ಲಿ 1 ಗುಲ 
ಜಮೀನನ್ನು ಕರ್ನಾಟಿಕ ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘ ಇವರಿಗೆ ಮಂಜೂರು 
ಮಾಡಲಾಗಿದೆ. ಕ i 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾ: ಬೀರಸಂದ್ರ.ಗ್ರಾಮದ ಸ:ನಂ. 11 ಠಲ್ಲಿ 10 ಗುಂಟೆ 
ಜಮೀನನ್ನು ಕರ್ನಾಟಕ ಠಾಜ್ಯ ಸರ್ಕಾರಿ ನೌಕರರ ಸಂಘ'ಇವರಿಗೆ ಮಂಜೂರು. ಮಾಡಲಾಗಿದೆ. 
ಚೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲಾಕು ಬ್ಯಾಡರಹಳ್ಳಿ ಗ್ಯ್ರಾದ ಸ.ನಂ. 9 ರಲ್ಲಿ 
1-05 ಎ/ಗುಂಟೆ:ಜಮೀನನ್ನು ಕುರುಬರ ಸಂಘ ಇವರಿಗೆ ಮಂಜೂರು ಮಾಡಲಾಗಿದೆ. 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ: ತಾಲ್ಲಾಕು ಯಲಚಿಗೆರೆ ಗ್ರಾಮದ ಸ.ನಂ. 74-75 
ರಲ್ಲಿ 10 ಎಕರೆ ಜಮೀನನ್ನು ಶ್ರೀ ಸಿದ್ಧಲಿಂಗಸ್ವಾಮಿಗಳು, ಸಿದ್ದಗಂಗೆ “ಮಠ” ತುಮಕೂರು ಇವರಿಗೆ 
ಮಂಜೂರು ಮಾಡಣಬಾಗಿದೆ. ; : pt 
ಚ್ಲೆಂಗಳೂರು ಗ್ರಾಮಾ೦ತರ ಜಿಲ್ಲೆ ನೆಲಮಂಗಲ ತಾಲ್ಲಾಕು. ದಿಡ್ಲೇರಿ ಗ್ರಾಮಹ ಸ.ಸಂ..23 ರಲ್ಲಿ 
200 ಎಕರೆ ಜಮೀನನ್ನು ಗುರುದೇವಾ: ಸೇವಾ-ಸಂಸ್ಥೇರ) ಸಮಾಧಾನ ಆಶ್ರಮ ಇಪರಿಗೆ ಮಂಜೂರು 
ಮಾಡಲಾಗಿಡೆ. 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ದಾಕು ಹಂಚಿಪುಠ ಗ್ರಾಮದ ಸನಂ. 124 ರಲ್ಲಿ 
1200 ಎಕರೆ ಜಯ್ಬೀನನ್ನು :ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಪುಠ ಇಪರಿಗೆ" ಮಂಜೂರು 
ಮಾಡಲಾಗಿದೆ. 


ರಾಮನಗರ ಜಿಲ್ಲೆ:- 


1. 


ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು ಹಾರೋಬೆಲೆ ಗ್ರಾಮದಲ್ಲಿ 10.00 ಎಕರೆ ಜಮೀನನ್ನು 
ಹಾರೋಬೆಲೆ ಕಪಾಲ ಬೆಟ್ಟಿ ಅಭಿವೃದಿ ಟ್ರಸ್ಟ ಇವರಿಗೆ ಮಂಜೂರು ಮಾಡಲಾಗಿದೆ. 

ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ಇಲ್ಲಿ 6-25 ಎಕರೆ/ಗುಂಟೆ ಜಮೀನನ್ನು ಕರ್ನಾಟಕ ಪ್ರದೇಶ 
ಕುರುಬರ ಸಂಘ, ಬೆಂಗಳೂರು ಇವರಿಗೆ ಮಂಜೂರು ಮಾಡಲಾಗಿದೆ. 


ಕೋಲಾರ ಜಿಲೆ :- 


ಸ್ನ 


ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು ಕಸಬಾ ಹೋಬಳಿ ಪಾಪರಾಜನಹಳ್ಳಿ ಗ್ರಾಮದ ಸ.ನಂ. 48 
ರಲ್ಲಿ 300 ಎಕರೆ ಜಮೀನನ್ನು ಆದಿಮ ಸಾಂಸ್ಕೃತಿಕ ಕೇಂದ್ರ: ಕೋಲಾರ ರವರೆಗೆ ಸಾಂಸ್ಕೃತಿಕ 

ಚಟುವಟಿಕೆ ನಡೆಸಲು ಮಂಜೂರು ಮಾಡಲಾಗಿದೆ. 

ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು ಹುತ್ತೂರು ಹೋಬಳಿ ಹೊಳಲಿ ಗ್ರಾಮದ ಸ.ನಂ. 103 ರಲ್ಲಿ 


1600 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್‌ ಅಸೋಸಿಯೇಷನ್‌, ಬೆಂಗಳೂರು ಇವರಿಗೆ ವ 


ಮಂಜೂರು ಮಾಡಲಾಗಿದೆ. 


Page dof 6 


3. ಕೋಲಾರ ಜಿಲ್ಲೆ ಕೆ.ಜಿ.ಎಫ್‌ ತಾಲ್ಲೂಕು ರಾಬರ್ಟ್‌ ಸನ್‌ಪೇಟಿ ಹೋಬಳಿ ಗಿಡ್ಗೇಗೌಡನಹಳ್ಳಿ ಗ್ರಾಮದ 
ಸನಂ. 5 ರಲ್ಲಿ 200 ಎಕರೆ ಜಮೀನನ್ನು ಮಿನಿ ಪವರ್‌ ಲೂಮ್‌ ಪಾರ್ಕ್‌ ಸ್ಮಾಪಿಸಲು ಮೇ: ಪವರ್‌ 
ಲೂಮ್‌ ಪಾರ್ಕ್‌ ಪ್ರೈ.ಲಿ ಇವರಿಗೆ ಮಂಜೂರು ಮಾಡಲಾಗಿದೆ. 

4. ಕೋಲಾರ ಜಿಲ್ಲೆ ಕೋಲಾರ ತಾಲ್ಲೂಕು ಕಸಬಾ ಹೋಬಳಿ ಕುಂಬಾಪುರ ಗ್ರಾಮದ.ಸ.ನಂ. 42/2ರಲ್ಲಿ 
1-08 ಎಕರೆಗಗುಂಟೆ ಜಮೀನನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಂಜೂರು ಮಾಡಲಾಗಿದೆ. 


ಶಿವಮೊಗ, ಜಿಲ್ಲೆ:- 

1. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲ್ಲೂಕು ಕಸಬಾ' ಹೋಬಳಿ, ಕಳೂರು ಗ್ರಾಮದ 'ಸ:ಫರಿ209 ರಲ್ಲಿ 
300 ಎಕರೆ ಗೋಮಾಳ ಜಮೀನನ್ನು ದೀವರ ವಿದ್ಯಾವರ್ದಕ ಸಂಘ (ರಿ) ಹೊಸನಗರ ಇವರಿಗೆ 
ಸಮುದಾಯ.ಭವನ ಹಾಗೂ ಹಿಂದುಳಿದ ಸಮುದಾಯ ಮಕ್ಕಳ ಕಾಲೇಜು ಕ್ರಿಡಾಂಗಣ ನಿರ್ಮಾಣ 
ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿರುತ್ತದೆ. 


ವಿಜಯನಗರ ಜಿಲ್ಲ: FR 5 . 
. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವರಲಹಳ್ಳಿ ಗ್ರಾಮದ ಸರ್ಮೆ ನಂ. 39 ರಲ್ಲಿ 
988 ಎಕರೆ/ಗುಂಟೆ ಜಮೀನು-ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ-ಪ್ರಾಣಿ ದಯಾ ಸಂಘ ಹಾಗೂ ಉಪ 
ನಿರ್ದೇಶಕರು.-ಪುಶುಪಾಲನಾ ಮತ್ತು" ವೈದ್ಯಕೀಯ ಸೇವಾ: ಇಲಾಖೆ ವಿಜಯನಗರ ಜಿಲ್ಲೆ ಇವರಿಗೆ 
ಮಂಜೂರು ಮಾಡಲಾಗಿದೆ. 


ಕಲಬುರಗಿ ಜಿಲ್ಲೆ:- ಜಹಿ ದದ್‌. 
.»1. ಕೆಲಬುರಗಿ:ತಾಲೂಕಿನ ಶಠಣಸಿರಸಗಿ;ಗ್ರಾಮದ ಸ.ನಂ.-243 ರಲ್ಲಿ 7.00 ಎಕರೆ ಜಮೀನನ್ನು ಶೈಕ್ಷಣಿಕ 
- ಉದ್ದೇಶಕ್ಕಾಗಿ ರಾಷ್ಟೋಸ್ಥ್ಕಾನ ಪರಿಷತ್ತು ಬೆಂಗಳೂರು ಇವರಿಗೆ: ಮಂಜೂರಾತಿ ಮಾಡಲಾಗಿದೆ. 
2. ಕಲಬುರಗಿ ತಾಲೂಕಿನ ಕುಸನೂರು ಗ್ರಾಮದ ಸ.ನಂ. 88/1 ವಿಸ್ತೀರ್ಣ 19.00 ಎಕರೆ ಜಮೀನು ಪಾಲಿ 
ಸಂಸ್ಕತ ಮತ್ತು ತುಲನಾತ್ಮಕ ತತ್ಪಶಾಸ್ತ್ಯ ಟ್ರಸ್ಟ ರವರಿಗೆ ಮಂಜೂರಾತಿ ಮಾಡಲಾಗಿದೆ. 
ತ 
ಮಂಡ್ಯಜಿಲ್ಲೆ: 
1." ಅಧ್ಯಕ್ಷರು, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಿಸ್ತ ಇವರಿಗೆ 20.00 ಎಕರೆ ಜಮಿಕನನ್ನು ಗಾಂಧಿ ಗ್ರಾಮ 
ಹಾಗೂ ಶಿಕ್ಷಣದ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿದೆ. 
2 ಅಧ್ಯಕ್ಷರು, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ (ರಿ, ನಾಗಮಂಗಲ ಇವರಿಗೆ 25-23 ಎಕರೆ/ಗುಂಟೆ 
ಜಮೀನನ್ನು ಮಂಜೂರು ಮಾಡಲಾಗಿದೆ. ಜಂ 


Page 5 of 6 


ಚಾಮರಾಜನಗರ.ಜಿಲ್ಲೆ:- 
1. ಇಂಟಿರ್‌ನ್ಯಾಷನಲ್‌ ಬುದ್ಧಿಸ್ಟ್‌ ಮಾಂಕ್‌ ಚಾರಿಟೇಬಲ್‌ ಟ್ರಸ್ಟ್‌ ಇವರಿಗೆ ನಳಂದ ವಿಶ್ವ ವಿದ್ಯಾಲಯ 
ಸ್ಥಾಪನೆಗಾಗಿ 25.00 ಎಕರೆ ಜಮೀನನ್ನು ಮಂಜೂರು ಮಾಡಲಾಗಿದೆ. 


ದಕ್ಲಿಣ ಕನ್ನಡ ಜಿಲ್ಲ: _ 
1 ಎಕ-ಪರ್ಟ್‌ ಎಜುಕೇಷನ್‌ ಮತ್ತು ಚಾರಿಟಬಲ್‌ (ರ, ಮಂಗಳೂರು ಇವರಿಗೆ ಮಂಗಳೂರು 
ತಾಲ್ಲೂಕು ಅರಕುಳ ಗ್ರಾಮದ ಸ.ನಂ. 73ರಲ್ಲಿ 2.75 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. 


ಚೆಳಗಾವಿ ಜಿಲೆ.:- | 

1 ಬೆಳೆಗಾವಿ ಜಿಲ್ಲೆ, ಬೆಳಗಾವಿ ತಾಲೂಕು; ಸಾವಗಾಂವ'ಗ್ರಾಮದ ಸೆನೆಂ.225/ ರೆಲ್ಲಿ 200 ಎಕರೆ 
ಜಮೀನನ್ನು ಕಂಠೀರವೆ'ಕೇಸರಿ ರತನ ಮಠಪತಿ ಸ್ಫೋರ್ಟ್ಸ್‌ 'ಮತ್ತು ವಿಜುಕೇಷನ್‌ ಸೂಸೈೆಟಿ ಇವರಿಗೆ 
ಅಂತರ ರಾಷ್ಟ್ರೀಯ ಕುಸ್ತಿ ಶಾಲೆ ಪ್ರಾರಂಭಿಸಲು ಮಂಜೂರಿ ಮಾಡಲಾಗಿದೆ: 

2. ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲ್ಲೂಕು, ಪೀರನವಾಡಿ ಸ.ನಂ.21 ರಲ್ಲಿ 10 ಗುಂಟೆ ಜಮೀನನ್ನು 
ಕರ್ನಾಟಿಕ ಪ್ರದೇಶ ಕುರಬರ ಸಂಘ, ಬೆಂಗಳೂರು ಇವರಿಗೆ ಸಮುದಾಯ ಭವನ" ನರ್ಮಾದಹಗ n 
ಮಂಜೂರು ಮಾಡಲಾಗಿಜಿ: 

3. ಬೆಳೆಗಾವಿ" ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕು, "ಸದಲಗಾ" ಗ್ರಾಮದ ಸ:ನಂ. 787/ಅಗರಲ್ಲಿ 2-05 
ಎಕರೆ/ಗುರಔ ಜಮೀನನ್ನಿ'ಟುಡ್ಕ-ಅಂಚೇಡ್ಕರ್‌ ಸಮಿತಿ (ಈ) ಸದಲಗಾ ಇವರಿಗೆ" ಲುಂಬೆಬಿ' ಬುದ್ಧ 
ವಿಹಾರ ಹಾಗೂ ಸುಮುದಾಯ ಭವನ ನಿರ್ಮಾಣಕೆ, ಮಂಜೂರು ಮಾಡಲಾಗಿದೆ. 


ವಿಜಯಪುರ ಜಿಲ್ಲೆ :- - 
1. ವಿಜಯಪುರ ಜಿಲ್ಲೆ ತಿಕೋಟ ತಾಲ್ಲೂಕು, ನವರಸೆಪುರ ಗ್ರಾಮದ ಸನಂ. 82ರಲ್ಲಿ 560 ಎಕರೆ 
ಜಮೀನನ್ನು ಶ್ರೀ ಸಿಡ್ಕಲಿಂಗೇಶ್ವರ ವಿದ್ಯಾ ಅಭಿಪ್ಯದ್ದ ಟಿಸ್ಪ'ಇ ಇವರಿಗೆ ಶೈಕ್ಷಣಿಕ' ಉದ್ದೇಶಕ್ಕಾಗಿ 
ಮಂಜೂರು ಮಾಡಲಾಗಿದೆ. 


ಬಾಗಲಕೋಟೆ ಜಿಲ್ಲೆ ;- 
1. ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲ್ಲೂಕಿನಲ್ಲಿ 5.00 ಎಕರೆ ಜಮಿಳನನ್ನು ಪರಿವರ್ತನ_ಸಾಮಾಜಿಕ. 


ಸಂಘ (ರಿ: ಮುದೋಳ ಇವರಿಗೆ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಮಂಜೂರು - 
ಮಾಡಲಾಗಿದೆ. 


ಹಾವೇರಿ ಜಿಲ್ಲೆ :- 


1 ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲ್ಲೂಕಿನಲ್ಲಿ 3.00 ಎಕರೆ ಜಮೀನನ್ನು ಶ್ರೀ ಬೀರೇಶ್ಛರ ಪಂಚ ಸಮಿತಿ ' 
ಬ್ಯಾಡಗಿ ಇವರಿಗೆ ಕನಕ ಸಮುದಾಯ ಭವನ ನಿರ್ಮಾಣದ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆ. 


Page 6 of 6 


